ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 23-03-2021 ಪ್ರಶ್ನೆ ಸಂಖ್ಯೆ: 1657(1951) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಆರ್‌. ಪ್ರಸನ್ನಕುಮಾರ(ಸ್ನ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 
ಉತ್ತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ಧಿ ಸಚಿವರು 


ವಿಷಯ: ಮಹಾನಗರ ಪಾಲಿಕೆಗಳಲ್ಲಿ ಕಸದ ರಾಶಿ ಬಿದ್ದು ವಿಷವಾಗುತ್ತಿರುವ ಬಗ್ಗೆ 


(ಅ) ಮಹಾನಗರ ಪಾಲಿಕೆಗಳಲ್ಲಿ ಕಸದ ರಾಶಿ ಬಿದ್ದಿದ್ದು, ವಿಷವಾಗುತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಆ) ಪ್ರತಿ ದಿನ ನಗರ ಪಾಲಿಕೆ ವ್ಯಾಪ್ಲಿಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ಎಷ್ಟು; ಪ್ರತಿ ನಿತ್ಯ 
ಸಂಸ್ಕರಣೆಯಾಗುವ ತ್ಯಾಜ್ಯವೆಷ್ಟು; 


(ಇ) ರಾಜ್ಯದಲ್ಲಿ ಕಾರ್ಯನಿರ್ವಹಿತಿರುವ ಘನ ತ್ಯಾಜ್ಯ ನಿರ್ವಹಣಾ ಘಟಿಕಗಳ ಸಂಖ್ಯೆ ಎಷ್ಟು; 
ಶಿವಮೊಗ್ಗ ನಗರದಲ್ಲಿ ಪ್ರತಿದಿನ ಉತ್ಪಾದನೆಯಾಗುವ ತ್ಯಾಜ್ಯವೆಷ್ಟು; ರಾಜ್ಯದ ಮಹಾನಗರ 
ಪಾಲಿಕೆಯ ಡಂಪಿಂಗ್‌ ಯಾರ್ಡ್‌ಗಳಲ್ಲಿ ಕಸದ ರಾಶಿ ಬಿದ್ದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಅವುಗಳನ್ನು ಸಂಸ್ಕರಣೆ ಮಾಡಲು ತೆಗೆದುಕೊಂಡ ಕ್ರಮಗಳೇನು; 


(ಈ) ನಗರ ಪಾಲಿಕೆಗಳಿಂದ ಘನ ತ್ಯಾಜ್ಯ ಸಂಸ್ಕರಣೆ ಮಾಡಲು ಸರ್ಕಾರಕ್ಕೆ ಅನುದಾನಕ್ಕಾಗಿ 
ಪ್ರಸ್ತಾವನೆಗಳು ಬಂದಿರುತ್ತವೆಯೆಳಿ ತೆಗೆದುಕೊಂಡ ಕ್ರಮವೇನು? 


